ಚುಕ್ಕೆ ಗುರುತಿನ ಪ್ರಶ್ನೆ 
ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 


ಸಂಖ್ಯೆ 


. ಉತ್ತರಿಸಬೇಕಾದ ದಿನಾಂಕ 


ಡಾ:ಚಂದ್ರಶೇಖರ್‌ ಬಿ. ಪಾಟೀಲ್‌ 
(ಪದವೀಧರರ ಕ್ಷೇತ್ರ 

2056 

ಕಂದಾಯ ಸಚಿವರು 
23.03.2022. 


ಉತರ 


ಅನುಭವ ಮಂಟಪ ಕಾಮಗಾರಿ 
ಸ್ಥಾಪನೆಯಾಗಿ 1 ವರ್ಷವಾದರೂ 
| ಇಲ್ಲಿಯವರೆಗೆ ಕಾಮಗಾರಿ 
ಪ್ರಾರಂಭವಾಗದಿರುವುದಕ್ಕೆ ಕಾರಣವೇನು; 
ಕಾಮಗಾರಿಗೆ ಇಲ್ಲಿಯವರೆಗೆ 


ಬಿಡುಗಡೆಯಾದ ಅನುದಾನವೆಷ್ಟು (ವಿವರ 


ನೀಡುವುದು) 


ಪ್ತ 
ಪ್‌ ( _ 3 
ಈ) ಜೀದರ್‌ `ಷಕ್ಲಯ' `ಬಸವಲ್ಮಾಣದಲ್ಲಿ | ಬೀದರ್‌ `ಜಿಕ್ಲೆಯ ' ಬಸವಕಲ್ಮಾಣದಲ್ಲಿ ನೂತನ 


ಅನುಭವ ಮಂಟಪ ನಿರ್ಮಾಣ ಕಾಮಗಾರಿಗೆ 
ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 


ಸದರಿ ನಿರ್ಮಾಣ - ಕಾಮಗಾರಿಗಾಗಿ 
ದಿನಾ೦ಕ:03.03.2022 ರಂದು ಟೆಂಡರ್‌ 
ಆಹ್ವಾನಿಸಲಾಗಿದೆ. i 


ನೂತನ ಅನುಭವ ಮಂಟಪ ನಿರ್ಮಾಣ 


| ಕಾಮಗಾರಿಗಾಗಿ ಇದುವರೆಗೆ ರೂ.200.00 
| ಕೋಟಿಗಳ ಅನುದಾನವನ್ನು ಬಿಡುಗಡೆ 


ಮಾಡಲಾಗಿದೆ. 


ಆ) |ಸದರಕ' ಕಾಮಗಾರಿಯನ್ನು” "ಯಾವಾಗ [ನತ ಅನುಭವ ಮಂಟಪ ನಿರ್ಮಾಣ 


ಪೂರ್ಣಗೊಳಿಸಲಾಗುವುದು? 
ನೀಡುವುದು) 


(ವಿವರ 


ಕಾಮಗಾರಿಯನ್ನು 3 ವರ್ಷಗಳ ಅವಧಿಯಲ್ಲಿ 
ಪೂರ್ಣಗೊಳಿಸಲು ಟೆಂಡರ್‌ನಲ್ಲಿ 


ಸಂಖ್ಯೆ: ಕಂಇ 59 ಆರ್‌ಇಹೆಚ್‌ 2022 


ನಿರ್ಧಿಷ್ಟಪಡಿಸಲಾಗಿದೆ. 


2 


(ಆಫ್‌.ಆಶೋಕ) 
ಕಂದಾಯ ಸಚಿವರು. 


ಮಾನ್ಯ ವಿಧಾನ ಸಭಾ ಸದಸ್ಯರಾದ ಡಾ: ಚಂದ್ರಶೇಖರ್‌ ಬಿ.ಪಾಟೀಲ್‌ (ಪದವೀಧರರ 
ಕೇತ) ಇವರ ಚುಕ್ಕೆ ಗುರುತಿನ ಪುಶ್ನೆ ಸಂಖ್ಯ:2056ಕೆ ಪೂರಕ ಟಿಪ್ಪಣಿ 


> ಬೀದರ್‌ ಜಿಲ್ಲೆಯ ಬಸವಕಲ್ಯಾಣ ಪಟ್ಟಣದಲ್ಲಿನ ಮತ್ತು ಅದರ ಸುತ್ತಮುತ್ತಲಿನ ಪರಂಪರೆ 
ತಾಣಗಳನ್ನು ಅಂತರಾಷ್ಟ್ರೀಯ ಯಾತ್ರಾ ಸ್ಥಳವನ್ನಾಗಿ ಸಾಂಸ್ಕೃತಿಕ ಮತ್ತು ಪ್ರವಾಸಿ 
ಕೇಂದ್ರವನ್ನಾಗಿ ಅಭಿವೃದ್ಧಿಗೊಳಿಸಲು ಹಾಗೂ ಅದನ್ನು ನಿರ್ವಹಿಸಲು ದಿನಾ೦ಕ:05.04.2005 
ರಂದು ಬಸವಕಲ್ಯಾಣ ಅಭಿವೃದ್ದಿ ಮಂಡಳಿಯ ಅಧಿನಿಯಮವನ್ನು ರಜಿಸಲಾಗಿದೆ. 


>» ಅನುಭವ ಮಂಟಪ ನಿರ್ಮಾಣ ಮಾಡುವ ಕುರಿತು ಸೂಕ್ತ ಸ್ಥಳ, ನೀಲ-ನಕ್ಲೆ ವಿನ್ಯಾಸಗೊಳಿಸಿ 

ಕಮ ಕೈಗೊಳ್ಳುವ ಅವಶ್ಯಕತೆ ಇರುವುದರಿಂದ ದಿನಾಂಕ:20.05.2016 ರಂದು 

- ಬಸವಕಲ್ಯಾಣ ಅಭಿವೃದ್ದಿ ಮಂಡಳಿಯ ಅಧ್ಯಕ್ಷರಾದ ಮಾನ್ಯ ಮುಖ್ಯಮಂತಿಯವರ 

ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ನಿರ್ಣಯಿಸಲಾದಂರಿತೆ ಬಸವಕಲ್ಯಾಣ ಅಭಿವೃದ್ಧಿ 

ಮಂಡಳಿಗೆ ಇತಿಹಾಸಕಾರರ ತಜ್ಞರ ಸಮಿತಿಗೆ “ಶ್ರೀ ಗೋರು.ಚನ್ನಬಸಪ್ಪ” "ಇವರನ್ನು 

. ಅಧ್ಯಕ್ಷರನ್ನಾಗಿ ಹಾಗೂ ಆರು ಸದಸ್ಯರುಗಳನ್ನು ' ಒಳಗೊಂಡಂತೆ 

ಸಮಿತಿಯನ್ನು ಸರ್ಕಾರದ ಆದೇಶ ಸಂಖ್ಯೆ: ಕಂಇ 73 ಆರ್‌ಇಹೆಚ್‌ 2016, ದಿನಾ೦ಕ:31.01.2017 

ರಲ್ಲಿ ರಚಿಸಿ ಆದೇಶಿಸಲಾಗಿದೆ. ಸದರಿ ಸಮಿತಿಯು ಸಲ್ಲಿಸಿರುವ ವಿಸ್ಟತ ವರದಿಯಲ್ಲಿ ನೂತನ 

ಅನುಭವ ಮಂಟಪದ ನಿರ್ಮಾಣಕ್ಕೆ ಸುಮಾರು ರೂ.600.44 ಕೋಟಿಗಳಷ್ಟು ಅನುದಾನವನ್ನು 
ಅಂದಾಜಿಸಿರುತ್ತದೆ. 


> 2020-21ನೇ ಸಾಲಿನ ಆಯವ್ಯಯ ಭಾಷಣದ ಕಂಡಿಕೆ 233 ರಲ್ಲಿ ಬಸವಕಲ್ಯಾಣದಲ್ಲಿ 500 

: ಕೋಟಿ ರೂಪಾಯಿ ವೆಚ್ಚದಲ್ಲಿ “ಅನುಭವ ಮಂಟಿಪ”ವನ್ನು ನಿರ್ಮಿಸಲಾಗುವುದು ಎಂದು 
ಹಾಗೂ ಈ ಉದ್ದೇಶಕ್ಕಾಗಿ 2020-21ನೇ ಸಾಲಿನಲ್ಲಿ ರೂ.1000 ಕೋಟಿಗಳನ್ನು 
ಒದಗಿಸಲಾಗುವುದು ಎಂದು ಘೋಷಿಸಲಾಗಿದೆ. ಅದರಂತೆ 2020-21 ನೇ ಸಾಲಿನ 
ಆಯವ್ಯಯದಡಿ ರೂ.100.00 ಕೋಟಿಗಳನ್ನು ಹಾಗೂ ಪೂರಕ ಅಂದಾಜುಗಳ 3ನೇ ಕಂತಿನಲ್ಲಿ . 
ಹೆಚ್ಚುವರಿ ಅನುದಾನ ರೂ.100.00 ಕೋಟಿಗಳನ್ನು ಹೀಗೆ ಒಟ್ಟು ರೂ.200.00 ಕೋಟಿಗಳನ್ನು 
ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿಗೆ ಬಿಡುಗಡೆ ಮಾಡಲಾಗಿದೆ. 


>» ಬೀದರ್‌ ಜಿಲ್ಲೆಯ ಬಸವಕಲ್ಯಾಣದಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿರುವ "ನೂತನ ಅನುಭವ 
ಮಂಟಪ" ನಿರ್ಮಾಣಕ್ಕಾಗಿ ರೂ.560.00 ಕೋಟಿಗಳ ಪರಿಷತ ಅಂದಾಜು ವೆಚ್ಚದ ವಿಸ್ಟತ 
ಯೋಜನಾ ವರದಿಗೆ ಸಚಿವ ಸಂಪುಟದ ಅನುಮೋದನೆಯೊಂದಿಗೆ ದಿನಾ೦ಕ: 11.02.2022 ರಂದು 
"ಆಡಳಿತಾತಕ ಅನುಮೋದನೆ ನೀಡಲಾಗಿದೆ. ಅದರನ್ವಯ ದಿನಾಂಕ: 03.03.2022 ರಂದು 
ಟೆಂಡರ್‌ ಆಹ್ವಾನಿಸಲಾಗಿದೆ. 


